ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ವೃಂದ ಮತ್ತು ನೇಮಕಾತಿ ಬಗ್ಗೆ 
ಶ್ರೀ ಆರ್‌. ಚೌಡರೆಡ್ಡಿ ತೊಪಲ್ಲಿ (ಪದವೀಧರರ ಕ್ಷೇತ್ರ) :- 
296 (547) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಒಟ್ಟು ಸಾರ್ವಜನಿಕ ಉದ್ದಿಮೆಗಳ ಸಂಖ್ಯೆ ಎಷ್ಟು ; ಇದರಲ್ಲಿ ಲಾಭದಲ್ಲಿ ನಡೆಯುತ್ತಿರುವ ಉದ್ದಿಮೆಗಳು ಎಷ್ಟು ; 
ಸೇವಾ ಹುದ್ದೆಗಳು ಎಷ್ಟು ; (ವಿವರವಾದ ಮಾಹಿತಿ ನೀಡುವುದು) 


(ಆ) ಸಾರ್ವಜನಿಕ ಉದ್ದಿಮೆಗಳು ತನ್ನದೆ ಆದಂತಹ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಹೊಂದಿವೆಯೇ ; 

(ಇ) ಹೊಂದಿದ್ದಲ್ಲಿ, ಎಲ್ಲಾ ಸಾರ್ವಜನಿಕ ಉದ್ದಿಮೆಗಳ ಹಾಲಿ ಜಾರಿಯಲ್ಲಿರುವ ಹಾಗೂ ಎಲ್ಲಾ ತಿದ್ದುಪಡಿಗಳನ್ನು ಒಳಗೊಂಡಿರುವ 
ವೃಂದ ಮತ್ತು ನೇಮಕಾತಿ ನಿಯಮಗಳು ದೃಢೀಕೃತ ಪ್ರತಿಯೊಂದಿಗೆ ಉದ್ದಿಮೆವಾರು ವಿವರವಾದ ಮಾಹಿತಿ ನೀಡುವುದು; 
(ಈ) ಎಷ್ಟು ವರ್ಷಗಳಿಗೊಮ್ಮೆ ಸಾರ್ವಜನಿಕ ಉದ್ದಿಮೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪುನರ್‌ 
ಪರಿಶೀಲಿಸಲಾಗುವುದು ; 


(ಊಉ) ಹಾಗಾದಲ್ಲಿ, ಸದರಿ ಉದ್ದಿಮೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪುನರ್‌ ಪರಿಶೀಲಿಸಲಾಗಿದೆಯೇ ? 


